ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಸೋಲಾರ್‌ ವಿದ್ಯತ್‌ ಉತ್ಪಾದನೆ ಕುರಿತು 


ಡಾ॥ ಜಯಮಾಲ ರಾಮಚಂದ್ರ (ನಾಮನಿರ್ದೇಶನ ಹೊಂದಿದವರು) :- 
1299 (1530) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿ ಸೋಲಾರ್‌ ವಿದ್ಯುತ್‌ ಉತ್ಪಾದನೆ ಮಾಡುವ ಯೋಜನೆ ಎಂದಿನಿಂದ ಜಾರಿಗೆ ಬಂದಿದೆ; 
ರಾಜ್ಯದಲ್ಲಿ ಸದರಿ ಯೋಜನೆಯ ಅಡಿಯಲ್ಲಿ ಎಷ್ಟು ಜನ ರೈತರ ಜಮೀನಿನಲ್ಲಿ ಸೋಲಾರ್‌ ಉತ್ಪಾದನೆ 
ಮಾಡಲು ಇಲ್ಲಿಯವರೆವಿಗೆ ಬಂದಿರುವ ಅರ್ಜಿಗಳ ಸಂಖ್ಯೆ ಎಷ್ಟು; ಬಂದಿದ್ದಲ್ಲಿ, ಸರ್ಕಾರದ ಗಮನಕ್ಕೆ 
ಬಂದಿದೆಯೆಣ; 


(ಆ) ಈ ಬಂದ ಅರ್ಜಿಗಳಲ್ಲಿ ಪರಿಗಣಿಸಿದವರ ಸಂಖ್ಯೆ ಎಷ್ಟು ; ಎಷ್ಟು ರೈತರಿಂದ ಸೋಲಾರ್‌ ವಿದ್ಯುತ್‌ 
ಖರೀದಿಸಲು ಕರಾರು ಮಾಡಿಕೂಳ್ಳಲಾಗಿದೆ ; ರೈತರಿಗೆ ಇದರಿಂದಾಗುವ ಪ್ರಯೋಜನೆಗಳಾವುವು ; 


(ಇ) ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಸೋಲಾರ್‌ ಯೋಜನೆಯಿಂದ ಇದುವರೆಗೂ ಎಷ್ಟು ಮೆಗಾ 
ವ್ಯಾಟ್‌ ಸೋಲಾರ್‌ ವಿದ್ಯುತ್‌ ಉತ್ಪಾದನೆ ಮಾಡಲಾಗಿದೆ? (ಸಂಪೂರ್ಣ ಮಾಹಿತಿ ನೀಡುವುದು) 


